ವಿಜಾನ ಪ್ರಯೋಗಾಲಯ 
ಅಣಿ ಖಿ 
ಬಲೂನುಗಳಿಂದ ಗಾಳಿ ತೆಗೆಯುವುದು-! 


*  ಇಂಟ್ರಾವೀನಸ್‌ ಕೊಳವೆ ಸೆಟ್ಟಿನ ಮೊನಚಾಗಿರುವ ಒಂದು ತುದಿಯನ್ನು ಕತ್ತರಿಸಿ, ಅದನ್ನು 3/4 ಭಾಗ ಗಾಳಿ 
ತುಂಬಿರುವ ಬಲೂನಿನೊಳಗೆ ತೂರಿಸಿ. 


*  ಇಂಟ್ರಾವೀನಸ್‌ ಕೊಳವೆಯ ಕವಾಟವನ್ನು ಮುಚ್ಚಿರಿಸಿ, ಗಾಳಿಯು ಹೊರಹೋಗದಂತೆ ಖಚಿತಪಡಿಸಲು ಅದರ 
ಮೊಂಡಾದ ತುದಿಯ ಸುತ್ತ ಬಲೂನಿನ ಬಾಯಿಯನ್ನು ಕಟ್ಟಿ ಭದ್ರಪಡಿಸಿ (ಎ). 
* ಅದೇ ರೀತಿಯ ಇನ್ನೊಂದು ಬಲೂನಿಗೆ ಅದರ ಗಾತ್ರದ 1/3ರಷ್ಟು ಗಾಳಿ ತುಂಬಿ ಇರಿಸಿ, ಅದರ ಬಾಯಿಯನ್ನು 
ಇಂಟ್ರಾವೀನಸ್‌ ಕೊಳವೆಯ ಇನ್ನೊಂದು ತುದಿಯ ಸುತ್ತ ಕಟ್ಟಿ ಭದಪಡಿಸಿ (ಬಿ). 
ಕೊಡುಗೆ: ಜಿ ಎಸ್‌. ರೌಟೇಲಾ, ಇವರು ಮುಂಬಯಿಯ ರಾಷ್ಟ್ರೀಯ ವಿಜ್ಞಾನ ಸಂಗಹಾಲಯ ಪರಿಷತ್ತಿನ ಮಾಜಿ 
ಮಹಾನಿರ್ದೇಶಕರು, ನೆಹರು ವಿಜ್ಞಾನ ಕೇಂದ್ರದ ನಿರ್ದೇಶಕರು, ಕೊಲ್ಕೊತಾದ ವಿಜ್ಞಾನ ನಗರಿಯ ನಿರ್ದೇಶಕರು ಮತ್ತು 
ಆಂತ್ರಪಾಲಜಿಕಲ್‌ ಸರ್ವೇ ಆಫ್‌ ಇಂಡಿಯಾದ ನಿರ್ದೇಶಕರು (ಪ್ರಭಾರಿ) ಆಗಿದ್ದಾರೆ. ಅವರನ್ನು ಕsr.rautela@ gmail.com 
ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಸ್ಥಿತಾ ಭಟ್‌ ಪರಿಶೀಲನೆ: ಬಿ.ಎಂ.ಚೆಂದ್ರಶೇಖರ್‌ 


